ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ತೃತೀಯ ಲಿಂಗಿಗಳ ಜನಗಣತಿ ಕುರಿತು 
ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


665 (775) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೀಕರಣ ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ತೃತೀಯ ಲಿಂಗಿಗಳ ಗಣತಿಯನ್ನು ನಡೆಸಲಾಗಿದೆಯೆಳ; (ಮಾಹಿತಿ ನೀಡುವುದು) 


(ಆ) ತೃತೀಯ ಲಿಂಗಿಗಳಿಗೆ ಸಮಾಜದಲ್ಲಿ ಆಗುತಿರುವ ಕಿರುಕುಳ, ಶೋಷಣೆ, ದೌರ್ಜನ್ಯದ ವಿರುದ್ದ ರಕ್ಷಣೆಗೆ 
ಸರ್ಕಾರ ತೆಗೆದುಕೊಂಡಿರುವ ಕ್ರಮದ ಮಾಹಿತಿ ಒದಗಿಸುವುದು; 


(ಇ) ತೃತೀಯ ಲಿಂಗಿಗಳು ಲಿಂಗತ್ತ ದೃಢೀಕರಣ ಪ್ರಮಾಣ ಪತ್ರ ಪಡೆದುಕೊಳ್ಳಲು 
ದಂಡಾಧಿಕಾರಿಗಳ/ಮ್ಯಾಜಿಸ್ಟೇಟ್‌ ಎದುರು ವಸ್ತ್ರ ಕಳಚಿ ತಪಾಸಣೆಗೊಳ ಪಡಬೇಕು ಎಂಬ ನಿಯಮ 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ತೃತೀಯ ಲಿಂಗಿಗಳಿಗೆ ಸಮಾನ ನಾಗರೀಕತೆ ಒದಗಿಸಲು ಸಾಮಾಜಿಕ ಘನತೆ ಮತ್ತು ಸಮಾನತೆಗೆ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಉ) ತೃತೀಯ ಲಿಂಗಿಗಳಿಗೆ ಉದ್ಯೋಗ, ಸಾಮಾಜಿಕ ಭದ್ರತೆಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 
ಯಾವುದಾದರೂ ನೀತಿ, ನಿಯಮಾವಳಿಗಳನ್ನು ರೂಪಿಸಿದೆಯೇ? (ಮಾಹಿತಿ ಒದಗಿಸುವುದು) 


